ಕರ್ನಾಟಿಕ ವಿಧಾನ ಪರಿಷತ್ತು 


Le 


ಚುಕ್ಕಿ ಗುರುತ್ತಿನ ಪ್ರಶ್ನೆ ಸಂಖ್ಯೆ 1992 

ಮಾನ್ಯ ಸದಸ್ಯರ ಹೆಸರು ಶ್ರೀ ಆರ್‌.ಪ್ರಸನ್ನ ಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರಿಸಬೇಕಾದ ದಿನಾಂಕ 10.03.2021 

ಉತ್ತರಿಸುವ ಸಚಿವರು | ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


ಸಂ 


ಪ್ರಶ್ನೆ 


ಉತ್ತರ 


ಅ) 


ಶಿವಮೊಗ್ಗ ಜಿಲ್ಲೆಯಲ್ಲಿ ಹಿಂದುಳಿದ 
ವರ್ಗದ ಇಲಾಖೆಯಡಿಯಲ್ಲಿ ಬರುವ 
ವಸತಿನಿಲಯಗಳ ಸಂಖ್ಯೆ ಎಷ್ಟು; 
ಇವುಗಳಲ್ಲಿ ಸ್ವಂತ ಕಟ್ಟಡಗಳು 
ಹಾಗೂ ಬಾಡಿಗೆ ಕಟ್ಟಿಡಗಳನ್ನು 
ಹೊಂದಿರುವ ವಸತಿನಿಲಯಗಳೆಷ್ಟು; 


ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ 
ಶಿವಮೊಗ್ಗ ಜಿಲ್ಲೆಯಲ್ಲಿ 60 ಮೆಟ್ಟಿಕ್‌-ಪೂರ್ವ ಹಾಗೂ 72 
ಮೆಟ್ರಿಕ್‌-ನಂತರದ ಹೀಗೆ ಒಟ್ಟು 132 ವಿದ್ಯಾರ್ಥಿನಿಲಯಗಳು 
ಕಾರ್ಯನಿರ್ವಹಿಸುತ್ತಿವೆ. 


ಈ ವಿದ್ಯಾರ್ಥಿನಿಲಯಗಳ ಪೈಕಿ 105 
ವಿದ್ಯಾರ್ಥಿನಿಲಯಗಳು ಸ್ಪಂತ/ ಉಚಿತ ಕಟ್ಟಡಗಳಲ್ಲಿ 
ಹಾಗೂ 27 ವಿದ್ಯಾರ್ಥಿನಿಲಯಗಳು ಬಾಡಿಗೆ ಕಟ್ಟಡಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿವೆ. 


ಈ ವಸತಿನಿಲಯಗಳಿಗೆ ಆಹಾರ 
ಧಾನ್ಯ ಸರಬರಾಜು ಮಾಡುವ ಸಂಸ್ಥೆ 
ಯಾವುದು; ಮತ್ತು ಆಹಾರ ಧಾನ್ಯ 
ಗುಣಮಟ್ಟದಾಗಿದೆಯೆಳ ಈ 
ಸಂಸ್ಥೆಯವರು ಎಷ್ಟು ವರ್ಷಗಳಿಂದ 
ಆಹಾರ ಸಾಮಾಗ್ರಿಗಳನ್ನು 
ಸರಬರಾಜು ಮಾಡುತಿದ್ದಾರೆ; 


ಶಿವಮೊಗ್ಗ ಜಿಲ್ಲೆಯಲ್ಲಿನ ವಿದ್ಯಾರ್ಥಿನಿಲಯಗಳಿಗೆ ಆಹಾರ 
ಧಾನ್ಯ ಸರಬರಾಜು ಮಾಡುವ ತಾಲ್ಲೂಕುವಾರು ಸಂಸ್ಥೆಗಳ 
ವಿಪರ ಕೆಳಕಂಡಂತಿವೆ. 


ಪ್ರ.| ತಾಲ್ಲೂಕು ಆಹಾರ ಧಾನ್ಯ ಸರಬರಾಜು 
ಸಂ ಮಾಡುವ ಸಂಸ್ಥೆಯ ವಿವರ 
1 | ಭದಾಪತಿ ಮೆ! ವೀರಭದ್ರೇಶ್ವರ ಟ್ರೀಡರ್ಸ್‌, 
ಸೊರಬ 
2 | ಹೊಸನಗರ ಮೆ|| ವೀರಭದ್ರೇಶ್ವರ ಟ್ರೇಡರ್ಸ್‌, 
ಸೊರಬ 
3 | ಸಾಗರ ಮೆ ಎಲ್‌.ವಿ. ಟ್ರೇಡರ್ಸ್‌, ಸಾಗರ 
4 | ಶಿಕಾರಿಪುರ ಮೆ|| ರೇಣುಕಾಂಬ ಟ್ರೇಡರ್ಸ್‌, 
ಸಾಗರ 
5 | ಶಿವಮೊಗ, ಮೆ॥ ಎಲ್‌.ವಿ. ಟ್ರೇಡರ್ಸ್‌, ಸಾಗರ 
6 | ಸೊರಬ ಮೆ॥ ವೀರಭದ್ರೇಶ್ವರ ಟ್ರೀಡರ್ಸ್‌, 
ಸೊರಬ 
7 | ತೀರ್ಥಹಳ್ಳಿ ಮೆ॥ ಅವಿನಾಶ್‌ ಎಂಟರ್‌ ಪ್ರೈಸಸ್‌, 
ಶಿವಮೊಗ್ಗ 
ಮೇಲ್ಕಂಡ ಸಂಸ್ಥೆಯವರು ವಿದ್ಯಾರ್ಥಿನಿಲಯಗಳಿಗೆ 
ಸರಬರಾಜು ಮಾಡುವ ಆಹಾರ ಧಾನ್ಯಗಳು ಉತ್ತಮ 
ಗುಣಮಟ್ಟದ್ದಾಗಿರುತ್ತವೆ. ಈ ಸಂಸ್ಥೆಯವರು 


ವಿದ್ಯಾರ್ಥಿನಿಲಯಗಳಿಗೆ ಆಗಸ್ಟ್‌-2019ರ ಮಾಹೆಯಿಂದ 
ಆಹಾರ ಸಾಮಗ್ರಿಗಳನ್ನು ಸರಬರಾಜು ಮಾಡುತ್ತಿರುತ್ತಾರೆ. 


-2- 


ಇ) | ಕಳೆದ ಮೂರು ವರ್ಷಗಳಿಂದ | ಕಳೆದ ಮೂರು ವರ್ಷಗಳಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿನ ವಿದ್ಯಾರ್ಥಿನಿಲಯಗಳ | 
ವಿದ್ಯಾರ್ಥಿನಿಲಯಗಳ ನಿರ್ವಹಣೆಗಾಗಿ ಬಿಡುಗಡೆಯಾಗಿರುವ ಹಾಗೂ ವೆಚ್ಚ ಮಾಡಿರುವ ಅನುದಾನದ 
ನಿರ್ವಹಣೆಗಾಗಿ ಸರ್ಕಾರವು | ವಿವರಗಳು ಈ ಕೆಳಕಂಡಂತಿವೆ. 
ವೆಚ್ಚ ಮಾಡಿದ ಮೊತ್ತವೆಷ್ಟು; (ರೂ.ಲಕ್ಷಗಳಲ್ಲಿ) 

ಕ್ರ ಕಾರ್ಯಕ್ರಮದ 2017-18 2018-19 2019-20 
ಸಂ ತ ಬಿಡುಗಡೆ | ಖರ್ಚು | ಬಡಾಗಡ | ಖರ್ಚು | ವಗ ಖರ್ಚು 
1 ವಿದ್ಯಾರ್ಥಿನಿಲಯಗಳ 
ನಿರ್ವಹಣಿ 2736.89 2736.56 1910.00 1909.97 2112.60| 2112.52 
2225-00-103-0-26 
2 | ವಿದ್ಯಾರ್ಥಿನಿಲಯಗಳ 
ನಿನ 471.62 471.53 363.11 363.09 491.17 | 491,17 
f 
2225-03-277-2-53 
ಒಟ್ಟು 3208.51 3208.09 2273.11 2273.06. 2603.77 2603.69 
ಸಂಖ್ಯೆ'ಹಿಂವಕ 157 ಬಿಎಂಎಸ್‌ 2021 3 


(ಕೋಟ ಶ್ರೀ ಪೂಜಾರಿ) 
ಹಿಂದುಳಿದ ವರ್ಗೆಳಳ ಕಲ್ಯಾಣ ಇಲಾಖೆ 


